". ಚುಕ್ಕೆ ಗುರುತಿಲ್ಲಿದ ಪ್ರಶ್ನೆ : 740 
ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು, 


: ಶ್ರೀ ಪ್ರದೀಪ ಶೇಟ್ಟರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


: ತೋಟಗಾರಿಕೆ ಮತ್ತು ಯೋಜನೆ, ಕಾರ್ಯಕ್ರಮ ಸಂಯೋಜನೆ 


ಮತ್ತು ಸಾಂಖ್ಯಿಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 17.09.2021 
ಕ್ರಿ) ಪ್ರಶ್ನೆ ಉತ್ತರ 
ಸಂ oo 
ಅ |ಧಾರವಾಡ ಗದಗ ಮತ್ತು ಹಾವೇರಿ[ ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ 
ಜಿಲ್ಲೆಗಳಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ | ತೋಟಗಾರಿಕೆ ಇಲಾಖೆಯಲ್ಲಿ ರೈತರಿಗೆ ದೊರಕುವಂತಹ 
ರೈತರಿಗೆ  ದೊರಕುವಂತಹ ಯೋಜನೆಗಳ | ಯೋಜನೆಗಳ ಮಾಹಿತಿಯನ್ನು ಅನುಬಂಧ-1 ರಲ್ಲಿ 
ಮಾಹಿತಿಂಯನ್ನು ಒದಗಿಸುವುದು. | ಒದಗಿಸಲಾಗಿದೆ. | 
ಆ |ಸದರಿ ಜಿಲ್ಲೆಯಲ್ಲಿ . 2020-21 ರಲ್ಲಿ | ಸದರಿ ಜಿಲ್ಲೆಯಲ್ಲಿ 2020-21 ರಲ್ಲಿ ತೋಟಗಾರಿಕೆ | 


ತೋಟಗಾರಿಕೆ ಇಲಾಖೆ ಯೋಜನೆಗಳಿಗೆ ರೈತರು 
ಸಲ್ಲಿಸಿರುವಂತಹ ಅರ್ಜಿಗಳ ಮಾಹಿತಿಯನ್ನು 
ನೀಡುವುದು. 


|| 2020-21 | 1577 


ಇಲಾಖೆ ಯೋಜನೆಗಳಿಗೆ ರೈತರು ಸಲ್ಲಿಸಿರುವಂತಹ 
ಅರ್ಜಿಗಳ ವಿವರ ಈ ಕೆಳಗಿನಂತಿವೆ. 


| ಧಾರವಾಡ | ಗದಗ | ಹಾವೇರಿ ಒಟ್ಟು 


| ವರ್ಷ 


4762 |2626 |895 


Ru - ; 
ಇ |ಈ ರೀತಿಯ ಅರ್ಜಿಗಳ ವಿಲೇವಾರಿಯನ್ನು 
ವಿಳಂಬ ಮಾಡಿ ಯೋಜನೆಯ ವಿಫಲತೆಗೆ 
ಕಾರಣವಾಗಿರುವ ಅಧಿಕಾರಿಗಳ ವಿರುದ್ದ ಯಾವ 
| ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿದೆ. _} 
ತೋಟಗಾರಿಕೆ "ಇಲಾಖೆಗೆ ಸಲ್ಲಿಕೆಯಾಗಿರುವ 
ಅರ್ಜಿಗಳ ವಿಲೇವಾರಿಗೆ ಯಾವ ರೀತಿಯ ಕ್ರಮ 
ಕೈಗೊಳ್ಳಲಾಗಿದೆ. 


ವಿಲೇವಾರಿಗೆ ಆಯಾ 
ಮಾರ್ಗಸೂಚಿಗಳನ್ವಯ ಫಲಾನುಭವಿಗಳ ಅರ್ಹತೆಯ 


ಆಧಾರದ ಮೇಲೆ ಆಯ್ಕೆ ಮಾಡಿ ತೋಟಗಾರಿಕೆ | 


ಯೋಜನೆಗಳ 


ಇಲಾಖೆಯ “ಹಸಿರು ತಂತ್ರಾಂಶ”ದಲ್ಲಿ ನೊಂದಾಯಿಸಿದ 


ಫಲಾನುಭವಿಗಳಿಗೆ ವಿಳಂಬ ಮಾಡದೆ ಯೋಜನೆ 
» I 

ವಿಫಲವಾಗದಂತೆ ಅರ್ಜಿಗಳನ್ನು ವಿಲೇವಾರಿ 

ಮಾಡಲಾಗಿದೆ, | 


No.HORTI 374 HGM 2021 


| 


(.) 


ತೋಟಗಾರಿಕೆ ಮತ್ತು ಯೋಜನೆ ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವರು. 


Wa ಅನುಬಂಧ-1 [CQ - py 4-0 
/ 
- ಧಾರವಾಡ, ಗದಗ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ರೈ ತರಿಗೆ ದೊರಕುವಂತಹ | 
«5 ಯೋಜನೆಗಳ ವಿವರ | 
TT I 
" ಕ್ರ. ಸಂ. ಯೋಜನೆಗಳು | 
TT 
' ಕೇಂದ್ರ ನೆರವಿನ ಯೋಜನೆಗಳು 
1 ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ (ಹನಿ ನೀರಾವರಿ) 
2 ರಾಷ್ಟ್ರೀಯ ತೋಟಗಾರಿಕೆ ಮಿಷನ್‌ | 
[ 3 ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ | 
4 ಉತ್ಪಾದನಾ ಸುಧಾರಣಾ ಕಾರ್ಯ ಯೋಜನೆಗೆ ತೆಂಗಿನಲ್ಲಿ ಸಂಯೋಜಿತ ಬೇಸಾಯ. ' 
/ 5 ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ಎಣ್ಣೆ ತಾಳೆ ಅಬಿಯಾನ ಯೋಜನೆ, 
6 ಪರಂಪರಾಗತ ಕೃಷಿ ವಿಕಾಸ ಯೋಜನೆ I 
—+— 
I ರಾಜ್ಯವಲಯ ಯೋಜನೆಗಳು 
1 ಸಮಗ್ರ ತೋಟಗಾರಿಕಾ ಅಭಿವೃದ್ದಿ 
2 ತೋಟಗಾರಿಕೆ ಉದ್ಯಾನವನಗಳು ಮತ್ತು ಶೋಟಗಳು 1 
3 ತೋಟಗಾರಿಕೆ ಬೆಳೆಗಳ ಕೀಟ ಮತ್ತು ರೋಗಗಳ ಸಮಗ್ರ ನಿಯಂತ್ರಣ ಯೋಜನೆ 
[ 4 ಕೃಷಿ ಕ್ಷೇತ್ರ ಮತ್ತು ಸಸ್ಯವಾಟಿಕೆಗಳ ಅಭಿವೃದ್ಧಿ ಮತ್ತು ನಿರ್ವಹಣೆ 
[ 5 ತೋಟಗಾರಿಕೆ ನಿಗಮ ಮತ್ತು ಮಂಡಳಿಗಳಿಗೆ ಸಹಾಯಧನ 
L 6 ಇಲಾಖಾ ಪ್ರಯೋಗ ಶಾಲೆಗಳ ಅಭಿವೃದ್ಧಿ 
L 7 ಮಧುವನ ಮತ್ತು ಜೇನು ಸಾಕಾಣೆ ಅಭಿವೃದ್ಧಿ 
8 ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಉಪ ಯೋಜನೆ ಕಾಯ್ದೆ 2013 ರಡಿ ಬಳಕೆಯಾಗದೆ ಇರುವ ಮೊತ್ತ 
Fl 
/ Il ಜಿಲ್ಲಾವಲಯ ಯೋಜನೆಗಳು i 
I 1 ತೋಟಗಾರಿಕೆ ಬೆಳೆಗಳಿಗೆ ವಿಶೇಷ ಹನಿ ನೀರಾವರಿ i 
L 2 ತೋಟಗಾರಿಕೆ ಕ್ಷೇತ್ರಗಳ ನಿರ್ವಹಣೆ 
3 ಜೇನು ಸಾಕಾಣಿಕೆ ' 
JR i 
4 ಪ್ರಚಾರ ಮತ್ತು ಸಾಹಿತ್ಯ 
| [i 
5 ತೆಂಗು ಬೀಜ ಸಂಗ್ರಹಣೆ ಮತ್ತು ನರ್ಸರಿ ನಿರ್ವಹಣೆಗಾಗಿ ಯೋಜನೆ 
6 ಶೀಥಲ ಗೃಹಗಳಿಗೆ ಸಹಾಯಧನ ಯೋಜನೆ 
Ww 
7 ರೈತರಿಗೆ ತರಬೇತಿ 


ತೋಟಗಾರಿಕೆ ಜಂಟಿ ನಿರ್ದೇಶಕರು 


(ಯೋಜನೆ) 


